ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 948 


"ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 


(ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಿಂದ 


"ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


್ಯ 
ಸದಸ್ಯರ ಹೆಸರು" ":ಶ್ರ 
ಉತರಿಸುವ ದಿನಾಂಕ 20-09-2021. (ಪ 
ಭಣ } ವರ್ಗಾವಣೆ) 
ಉತ್ತರಿಸುವವರು: 
ಕ್ರಸಂ ಪ್ರ್ನೆ 


ಗಂಥಾಲಯ ಇದೆಯೇ; ಇಲ್ಲವಾದಲ್ಲಿ, ಸಾರ್ವಜನಿಕ 
ಗ್ರಂಥಾಲಯ ಸ್ಥಾಪನೆಗೆ ಸರ್ಕಾರ ತೆಗೆದುಕೊಂಡಿರುವ 
ಕ್ರಮಗಳೇನು; (ವವರ ನೀಡುವುದು) 


——— 


ಉತ್ತರ 


WwW 
ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕ ರಾಜ್ಯದಲ್ಲಿನ 3,560 ಗ್ರಾಮ `'ಪೆಂಚಾಯಿತಿಗಳಲ್ಲಿ 5,622. 


ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ 
ಕೇಂದ್ರಗಳಿರುತ್ತವೆ. ಉಳಿದ 338 ಗ್ರಾಮ ಪಂಚಾಯಿತಿಗಳಿಗೆ 
ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ | 
ಮಂಜೂರು ಮಾಡಲು ಪರಿಶೀಲಿಸಲಾಗುತ್ತಿದೆ. 


(ಆಅ) 


ಗೌರವಧನ 2-3 ತಿಂಗಳಿಗೊಮ್ಮೆ WE 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಪ್ರ 

ತಿಂಗಳು ಗೌರವಧನ ನೀಡಲು ಹ 
ತೆಗೆದುಕೊಂಡಿರುವ ಕ್ರಮಗಳೇನು;(ವಿವರ ನೀಡುವುದು) 


ಸನ್‌ ಸಮಾ ನಾರಾ! 


ಗಾಮ ಪಂಚಾಯತಿ `್‌ರರಗೆ ಕಾರಕ ಇಲಾಖೆಯು 
ನಿಗದಿಪಡಿಸಿರುವಂತೆ ಕನಿಷ್ಠ" ವೇತನ ಮತ್ತು ತುಟ್ಟಿಭತ್ಯೆ 
ನೀಡಲಾಗುತ್ತಿದೆ. 


ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ 


ಅಧಿನಿಯಮ. 1993 ರ ಪ್ರಕರಣ 113 ರಂತೆ. ಗ್ರಾಮ 
| ಪಂಚಾಯತಿಯ ಸಿಬ್ಬಂದಿಗಳ ವೇತನವನ್ನು ಗ್ರಾಮ 
ಪಂಚಾಯತಿ ನಿಧಿಯಿಂದ ಅಂದರೆ ಸ್ವಂತ 


| ಸಂಪನ್ನೂಲದಿಂದ ಪಾವತಿಸುವುದು, ಪ್ರತಿಯೊಂದು ಗಾಮ 
ಪಂಚಾಯತಿಯ ಕರ್ತವ್ಯವಾಗಿರುತ್ತದೆ. ಆದರೂ ರಾಜ್ಯದ 
ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಸಂಪನ್ನೊಲದ 


-ಕೊರತೆಯಿಂದ-ಸ ಸಮಲಯಕ್ಕೆ-ಸಠಿಯಾಗಿ-ಸಿ ಬಂದಿಗಳ” ವೇತನ" 
ಪಾವತಿಸದ ಕಾರಣ ಸರ್ಕಾರವು ಗ್ರಾಮ ಪಂಚಾಯತಿಗಳಿಗೆ 
ಬಿಡುಗಡೆ ಮಾಡುವ ಅನುದಾನದಲ್ಲಿ ಭಾಗಶಃ ವೇತನಕ್ಕಾಗಿ 
ಪ್ರತ್ಯೇಕ ಅನುದಾನವನ್ನು ಬಿಡುಗಡೆ ಮಾಡುತ್ತಿದೆ. 


ಪಸ್ತುತ ರಾಜ್ಯದ ಗ್ರಾಮ ಪಂಚಾಯತಿಗಳಲ್ಲಿ 1) ಬಿಲ್‌ 
ಕಲೆಕ್ಟರ್‌, 2) ಕ್ಷರ್ಕ್ಕ್‌ ಕಂ ಡಾಟಾ ಎಂಟ್ರಿ ಆಪರೇಟರ್‌ / 
ಡಾಟಾ ಎಂಟ್ರಿ ಆಪರೇಟರ್‌, 3) ವಾಟರ್‌ ಆಪರೇಟರ್‌, 
4) ಅಟೆಂಡೆಂಟ್‌ ಮತ್ತು 5) ಕ್ಷೀನರ್ಸ್‌ ಸೇರಿದಂತೆ 
ಸಿಬ್ಬಂದಿಗಳ ವೇತನಕ್ಕಾಗಿ ವಾರ್ಷಿಕವಾಗಿ ಒಟ್ಟು 
ರೂ.783.61 ಕೋಟಿ ಅನುದಾನದ ಅವಶ್ಯಕತೆ ಇದ್ದು, 
ಇದರಲ್ಲಿ ರೂ. 511.20 ಕೋಟಿಗಳನ್ನು ಸರ್ಕಾರದಿಂದ 
ತ್ರೈಮಾಸಿಕವಾಗಿ 4 ಕಂತುಗಳಲ್ಲಿ ಬಿಡುಗಡೆ 
ಮಾಡಲಾಗುತ್ತಿದೆ. 


ವೇತನಕ್ಕಾಗಿ ಕೊರತೆಯಾಗುವ ರೂ.272.41 ಕೋಟಿಗಳಲ್ಲಿ 


§ ಮಹಾತ್ಮ" ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ 


ಖಾತರಿ” ಯೋಜನೆಯ ಕಾರ್ಯಕ್ರಮದ ಸೇವೆ 
ನೀಡುವವರಿಗೆ . ಸದರಿ ಯೋಜನೆಯಡಿ. ರೂ. 6150 
ಕೋಟಿಗಳನ್ನು ವಾರ್ಷಿಕವಾಗಿ 2 ಕಂತುಗಳಲ್ಲಿ ಬಿಡುಗಡೆ 
ಮಾಡಲಾಗುತ್ತದೆ. 


15ನೇ ಹಣಕಾಸು "ಆಯೋಗದ ಆನುದಾನಡಡಹಕ್ಲ 
ಕುಡಿಯುವ ನೀರು ನಿರ್ವಹಣೆ, ನೈರ್ಮಲ್ಯ ಕಾಪಾಡುವ 


:| ಕಾರ್ಯಕ್ರಮಗಳಿಗೆ ಅನುದಾನವನ್ನು ಮೀಸಲಿರಿಸಲಾಗಿದ್ದು, | 
ಸೇವೆ 


ಕುಡಿಯುವ ನೀರು ಸರಬರಾಜು ಮತ್ತು ಸ್ಥಚ್ಛತೆ 
ನೀಡುವವರಿಗೆ 15ನೇ ಹಣಕಾಸು - ಆಯೋಗದ 
ಅಮುಬಾನದಡಿ ರೂ.160.90: ಕೋಟಿಗಳ ಅನುದಾನ ಮತ್ತು 
ಸ್ವಂತ ಸಂಪನ್ಮೂಲದಲ್ಲಿ 50.01 
ಫೆಂಚಾಯತಿಗಳು" ಸಿಬ್ಬಂದಿಗಳ ವೇತನಕ್ಕಾಗಿ ಭರಿಸಲು 
ಅನುದಾನವನ್ನು ವರ್ಗಾವಣೆ ಮಾಡಿಕೊಂಡು ಸಿಬ್ಬಂದಿಗಳ 
ವೇತನ ಭರಿಸಲು ಕ್ರಮ. ಕೈಗೊಳ್ಳುವಂತೆ ಗ್ರಾಮ 
ಪಂಚಾಯತಿಗಳಿಗೆ ದಿವಾಂಕ:25-11-2020 ರ ಸರ್ಕಾರದ 
ಆದೇಶದಲ್ಲಿ ನಿರ್ದೇಶನ ನೀಡಲಾಗಿದೆ. 


ಕೋಟಿಗಳನ್ನು: ಗ್ರಾಮ | 


(ಇ) 


| 


ಗ್ರಾಮ ಪೆಂಚಾಯಿತಿ`ಗಂಥಾಲಯ ನೌಕರರ ಹುದ್ದೆ 
ಖಾಯಂಗೊಳಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೆಃ' ಇದ್ದಲ್ಲಿ, . ಮುಂದಿನ ಕ್ರಮಗಳೇನು? 
(ವಿವರ ನೀಡುವುದು) 


ಪಸ್ತುತ ಇಂತಹ ಪ್ರಸ್ತಾವನೆ ಸರ್ಕಾರದ ಮುಂದಿರುವುದಿಲ್ಲ: 


AN 


(ಕೆ.ಎಸ್‌. ಈಶ್ವರಪ್ಪ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು. 


ಕೆ.ಎಸ್‌. ಈಶ್ವರಪ್ಪ 
ಮೀಣಾಭಿವೃದ್ಧಿ 
ಪೆಂಜಾಯೆತ್‌ ರಾಜೆ ಸೆ ಸಟ 


